ಈ) 


ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 2014 


" 2)'ಸದಸ್ಕರ ಹೆಸರು ಶ್ರೀ ಕೆ.ಎ.ತಿಪ್ಲೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
3). ಉತ್ತರಿಸುವ ದಿನಾಂಕ: : 24.03.2022 \ 
4) ಉತ್ತರಿಸುವವರು : ಮಾನ್ಯ ಮುಖ್ಯಮಂತ್ರಿಗಳು 


pe) 


J ಕ ಕ ತ್ತು /ಸರ್ಕಾರಿ "ಆದೇಶ ಸಂಖ್ಯೆ ಆಇ 12 ಸಿಎಸ್‌ಎಲ್‌ 200 
ಸೇವೆಗಳ ಕಾಯಿದೆ ಅನ್ವಯ ಗ್ರಾಹಕರ | ದಿನಾಂಕ: 10.04.2019 ರನ್ವಯ ಕರ್ನಾಟಕ ಸರಕು ಮತ್ತು 
ಕಲ್ಯಾಣ ನಿಧಿಯನ್ನು' ಸ್ಕಾಪಿಸ ಸಲಾಗಿದೆಯೇ: | ಸೇವೆಗಳ ತೆರಿಗೆ ಕಾಯ್ದೆ 2017 ರ ಪ್ರಕರಣ 57ರಲ್ಲಿ 
ಹಾಗಿದ್ದಲ್ಲಿ. ಇದರ ಧೈಯೋದ್ದೇಶಗಳು ಏನು | ಪ್ರಸ್ತಾಪಿಸಿರವಂತೆ ಗ್ರಾಹಕರ ಕಲ್ಯಾಣ ನಿಧಿಯನ್ನು 
ಮತ್ತು ಈ ನಿಧಿಗೆ ಸಂಗ್ರಹವಾಗುವ ತೆರಿಗೆಗಳ | ಸ್ಥಾಪಿಸಲಾಗಿದೆ. 

ಮೂಲ ಯಾವುದು: 

(ಪೂರ್ಣ ಮಾಹಿತಿ: ' ನೀಡುವುದು) 


| ಸರಕು ಮತ್ತು ಸೇವೆಗಳ ಗ್ರಾಹಕರ ಕಲ್ಯಾಣ 
ಕಾರ್ಯಕ್ರಮಗಳನ್ನು ಉತ್ತೇಜಿಸಲು ಮತ್ತು ರಕ್ಷಿಸಲು 
[ಹಣಕಾಸಿನ ನೆರವನ್ನು ಒದಗಿಸುವುದು ಮತ್ತು ಕ್ರಮಗಳನ್ನು | 
ಜಾರಿಗೆ ತರುವುದನ್ನು ಒಳಗೊಂಡಿರುತ್ತದೆ. 


1 ಕರ್ನಾಟಕ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ, 2017ರ 
ಪ್ರಕರಣ 54(5)ರ ಪ್ರಕಾರ ಮರು ಪಾವತಿಗಾಗಿ ಕ್ಷೇಮ್‌ 
ಮಾಡಿರುವ ಮೊತ್ತದ ಪೂರ್ಣ ಅಥವಾ ಭಾಗನನ್ನು 
ಮರುಪಾವತಿ ಮಾಡಬಹುದೆಂದು ನಿರ್ಧಾರವಾದರೆ 
ಅಂತಹ ಪ್ರಕರಣಗಳಲ್ಲಿ ನಿರ್ಧರಿಸಿದ ಮೊತ್ತವನ್ನು ಸದರಿ 
ನಿಧಿಗೆ ಜಮೆ ಮಾಡತಕ್ಕದ್ದು. 

2. ನಿಧಿಗೆ ಜಮೆಗೊಳಿಸಿದ ಮೊತ್ತದ ಹೂಡಿಕೆಯಿಂದ ಗಳಿಸಿದ 
ಯಾವುದೇ ಆದಾಯ ಮತ್ತು 

3. ಇದರಿಂದ ಸ್ವೀಕರಿಸಿದ ಯಾವುದೇ ಇತರೆ ಹಣಗಳು. 


ರಾಜ್ಯದಲ್ಲಿ'ಈ ಗ್ರಾಹಕರ ಕಲ್ಯಾಣ ಈ ನಿಧಿಯನ್ನು ``ನಿರ್ವಹಿಸಯ ಒಂದು ``ವ್ಯವಸ್ಥೆಯನ್ನು 
ನಿಧಿಯನ್ನು ನಿರ್ವಹಣೆ ಮಾಡಲು ಇರುವ | ರೂಪಿಸಲಾಗಿದೆ. ಅದರಂತೆ ಮಾಹಾಲೇಖಪಾಲರ 
ವ್ಯವಸ್ಥೆ ಯಾವುದು; ಮತ್ತು ಈ ವ್ಯವಸ್ಥೆಯ | ಕಛೀರಿಯಲ್ಲಿ ನಿರ್ವಹಿಸುವ ಸಾರ್ವಜನಿಕ ಖಾತೆ (public 
ಕಾರ್ಯೋದ್ದೇಶಗಳು ಯಾವುವು; Accounts)  8229-00-200-0-065ಯಲ್ಲಿ ಸದರಿ 
(ಪೂರ್ಣ ಮಾಹಿತಿ ನೀಡುವುದು) ನಿಧಿಯಲ್ಲಿನ ಹಣವನ್ನು ಜಮೆ ಮಾಡಲಾಗುವುದು. ಈ 


ಹಣವನ್ನು ಸರ್ಕಾರದ "ಅನುದಾನ ಅಂದಾಜುಗಳ ಮೂಲಕ 
ಸ್ಟೀಕೃತಿ "ಮತ್ತು ವೆಚ್ಚಗಳಿಗೆ ಬೇಕಾಗುವ ಅನುಬಾನವನ್ನು 
ಒದಗಿಸಲಾಗುವುದು 'ಮತ್ತು ಮಹಾಲೇಖಪಾಲರು ಸೂಕ್ಷ 
ಹೊಂದಾಣಿಕೆಯನ್ನು ಕೈಗೊಳ್ಳುವರು. 


ನಾ 


ಎ 


ಸಂಗಹವಾಗಿರುವ' ಮೊತ್ತವೆಷ್ಟು ಮತ್ತು | ಗ್ರಾಹಕರ ಕಲ್ಯಾಣ ನಿಧಿಯಲ್ಲಿ 2019-20 ರಿಂದ 2020-21ರ 

ಇದುವರೆಗೂ ಈ ನಿಧಿಯನ್ನು ಯಾವ ರೀತಿ | ಸಾಲಿನಲ್ಲಿ ಒಟ್ಟು ರೂ. 28,44,382ಗಳು ಸಂಗ್ರಹಿಸಲಾಗಿದೆ. 

ಸದ್ಧಳಕೆ ಮಾಡಿಕೊಳ್ಳಲಾಗಿದೆ; ಈವರೆಗೆ ಯಾವುದೇ ಕ್ಷೇಮ್‌ ಬರದೇ ಇರುವುದರಿಂದ ಸದರಿ 
(ಪೂರ್ಣ ವಿವರ ನೀಡುವುದು) _ ನಿಧಿಯ ಬಳಕೆಯಾಗಿರುವುದಿಲ್ಲ. . 


3 [ರಾಜ್ಯದಲ್ಲಿ ಗಾರ ರಾ ನರಗಗರನ ಮತ್ತ ಸವಾ ಗ ನಹ್ಮಹನ್ನಡ ಸಹ್‌ವ 


ರಾಜ್ಯದೆಲ್ಲಿರು ಗ್ರಾಹಕರ ` ನಧಿ, ಕಲ್ಯಾಣ] ರ 0-000-0 ಅಡಿಯಲ್ಲಿ 
ನಿಧಿಯಲ್ಲಿ ಸಂಗ್ರಹಣೆ ಮೊತ್ತವು ಪ್ರತ್ಯೇಕವಾಗಿ ಜಮಯಾಗಿರುವ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 2043- 00- 
ಇಡಲಾಗಿದೆಯೇ; 1 797-0-01- 261 ಮುಖಾಂತರ 8229-00-200-0-65 
(ಹಾಗಿದ್ದಲ್ಲಿ, ಪೂರ್ಣ ವಿವರ ನೀಡುವುದು) | ಸಾರ್ವಜನಿಕ ಖಾತೆಗೆ ,ಮಹಾಲೇಖಪಾಲರ ಮೂಲಕ 
- | ಹೊಂಬಾಣಿಕೆ . ಮಾಜಲಾಗುವುದು. ಮರುಪಾವತಿಗಾಗಿ 
ಅರ್ಜಿಗಳು ಬಂದಾಗ 2043-00-800-0-13-066 ಈ ಲೆಕ್ಕ 
ಸ್ನ ಶೀರ್ಷಿಕೆ ಅಡಿಯಲ್ಲಿ ವೆಚ್ಚವನ್ನು ಭರಿಸಲಾಗುವುದು ಮತ್ತು 
| | - |ಸಾರ್ವಜನಿಕ ಖಾತೆಗೆ ವರ್ಗುಯಿಸಲಾಗುವುದು. ಈ 
ವ್ಯವಸ್ಥೆಯ ಮೂಲಕ ಪ್ರತ್ಯೇಕವಾಗಿ ನಿಧಿಯನ್ನು| 
ನಿರ್ವಹಿಸಲಾಗುತ್ತದೆ. 


ಸಂಖ್ಯೆ: ಆಇ 15 ಸಿಎಸ್‌ಎಲ್‌ 2022 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ. 


